ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬೀದರ್ದ ಔರಾದ್‌(ಬಾ) ಪಟ್ಟಿಣದ ಪ್ರವಾಸಿ ಮಂದಿರದ ಜಮೀನಿನ ಬಗ್ಗೆ 


ಡಾ. ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು) - 

ಶ್ರೀ ತಿಪ್ಪಣ್ಣ ಕಮಕನೂರ (ನಾಮನಿರ್ದೇಶನ ಹೊಂದಿದವರು) - 

ಶ್ರೀ ರಘುನಾಥ್‌ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು)- 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತು)- 


174 (1360+1367+1368+1326) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೀದರ್‌ ಜಿಲ್ಲೆಯ ಔರಾದ್‌ (ಬಾ) ತಾಲ್ಲೂಕಿನ ಔರಾದ್‌ ಪಟ್ಟಣದಲ್ಲಿ ಲೋಕೋಪಯೋಗಿ ಪ್ರವಾಸಿ 
ಮಂದಿರವು ಅಸ್ಥಿತ್ವದಲ್ಲಿದೆಯೇ ; ಹಾಗೂ ಎಷ್ಟು ಎಕರೆ ಜಾಗವನ್ನು ಭೂಸ್ವಾ €ನ 
ಮಾಡಿಕೊಂಡಿರುವುದು ಯಾವಾಗ; ಕಳೆದ 5 ವರ್ಷಗಳಲ್ಲಿ ಈ ಕಟ್ಟಿಡದಲ್ಲಿ ತಂಗಿರುವವರ ಹೆಸರು, 
ತಂಗಿದ್ದ ದಿನಾಂಕವಾರು ಮಾಹಿತಿ ನೀಡುವುದು; 


(ಆ) ಈ ಕಟ್ಟಿಡವನ್ನು ಯಾವ ಸರ್ಮೆ ನಂಬರ್ನಲ್ಲಿ ನಿರ್ಮಿಸಲಾಗಿದೆ; ಯಾರಿಂದ ಎಷ್ಟು ವಿಸೀರ್ಣದ 
ಜಮೀೀನನ್ನು ಯಾವ ದಿನಾಂಕದಂದು ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ ; ಭೂಸ್ಕಾಧೀನ ಪಡಿಸಿಕೊಂಡ 
ಜಾಗಕ್ಕೆ ಪರಿಹಾರ ಧನ ವಿತರಿಸಲಾಗಿದೆಯೇ ; ಯಾವಾಗ ವಿತರಿಸಲಾಗಿದೆ ; ಭೂಸ್ಥಾಧೀನ ಪಡಿಸಿಕೊಂಡಿದ್ದ 
ಜಮಿೀನಿಗಿಂತ ಹೆಚ್ಚು ಜಮೀನನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್‌ ನಿರ್ಮಾಣ 
ಮಾಡಿರುವುದು ನಿಜವೇ; ಪ್ರಸ್ತುತ ಈ ಜಾಗದ ಮಾಲೀಕತ್ವ ಯಾರ ಹೆಸರಿನಲ್ಲಿದೆ ; ಭೂ ದಾಖಲೆ 
ಒದಗಿಸುವುದು; 


(ಇ) ಪ್ರವಾಸಿ ಮಂದಿರದ ಸುತ್ತಲೂ ಎಷ್ಟು ವಿಸೀರ್ಣದ ಜಮೀನಿನಲ್ಲಿ ಕಾಂಪೌಂಡ್‌ ನಿರ್ಮಿಸಲಾಗಿದೆ; ಈ 
ಭೂಮಿಯನ್ನು ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿದೆಯೇ ಅಥವಾ ಭೂಸ್ವಾಧೀನ ಪ್ರಕ್ರಿಯೆಗಳು ನಡೆದಿದ್ದಲ್ಲಿ 
ಯಾವ ಯಾವ ವರ್ಷಗಳಲ್ಲಿ ನಡೆದಿದೆ ಎಂಬ ಪ್ರಸ್ತಾವನೆಗಳ ಪ್ರತಿ ನೀಡುವುದು ; (ಜಮೀನಿನ ಮಾಲೀಕರಿಗೆ 
ನೀಡಿರುವ ನೋಟೇಸ್‌ ಅಥವಾ ಪತ್ರ ಸೇರಿದಂತೆ) ನಡೆಯದಿದ್ದಲ್ಲಿ, ಈ ಜಾಗದ ಮಾಲೀಕರು ಯಾರು; 


(ಈ) ಸದರಿ ಜಾಗವನ್ನು ಕಾನೂನು ಪ್ರಕಾರ ಸ್ವಾಧೀನಪಡಿಸಿಕೊಳ್ಳದೇ ಕಾಂಪೌಂಡ್‌ ನಿರ್ನಿಸಲಾಗಿದೆಯೇ ; 
ಹೌದಾದಲ್ಲಿ ಇದಕ್ಕೆ ಕಾರಣರಾದ ಅಧಿಕಾರಿ/ನೌಕರರ ವಿರುದ ಕೈಗೊಂಡಿರುವ ಅಥವಾ ಕೈಗೊಳ್ಳವ 
ಕ್ರಮಗಳೇನು; 


(ಉ) ಒತ್ತುವರಿ ಮಾಡಿಕೊಂಡಿರುವ ಹೆಚ್ಚವರಿ ಜಮೀನನ್ನು ತೆರವುಗೊಳಿಸುವಂತೆ ಕೋರಿ ಜಮೀನು 
ಮಾಲೀಕರು ಮನವಿ ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈವರೆಗೆ ಒತ್ತುವರಿ 
ತೆರವುಗೊಳಿಸಿ ಜಮೀನನ್ನು ಮಾಲೀಕರಿಗೆ ಹಸ್ತಾಂತರಿಸದೇ ಇರಲು ಕಾರಣಗಳೇನು ; ಸದರಿ ಜಾಗವನ್ನು 
ಮಾಲೀಕರಿಗೆ ಹಿಂದಿರುಗಿಸಲು ಸರ್ಕಾರ ಕೈಗೊಂಡ ಅಥವಾ ಇನ್ನು ಮುಂದಾದರೂ ಕೈಗೊಳ್ಳುವ ಕ್ರಮಗಳ 
ವಿವರ ನೀಡುವುದು? 


